ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 02ನೇ ಮಾರ್ಜ್‌, 2020 


ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಲ್ಲಿನ ಅವ್ಯವಹಾರದ ಬಗ್ಗೆ 
ಡಾ: ವೈ.ಎ. ನಾರಾಯಣಸ್ವಾಮಿ (ಶಿಕ್ಷಕರ ಕ್ಲೇತು):- 
36 (156) ಮಾನ್ಯ ಉಪ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕಟ್ಟಿಡಗಳು ಇಲ್ಲದಿದ್ದರೂ ಹಾಗೂ ಅವಶ್ಯಕತೆ 
ಇಲ್ಲದಿದ್ದರೂ ವಿನಾ ಕಾರಣ ಸುಮಾರು 4ರಿಂದ5 ಕೋಟಿಗಳಷ್ಟು ಪೀಠೋಪಕರಣಗಳನ್ನು 
ಖರೀದಿಸಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಬಂದಿದ್ದಲ್ಲಿ, ಇ೦ತಹ ಅನಗತ್ಯ ವೆಚ್ಚವನ್ನು ಮಾಡಿ ಭ್ರಷ್ಠಾಚಾರವನ್ನು ಎಸಗಿರುವಂತಹ 


(a 


ವಿಶ್ವವಿದ್ಯಾಲಯದ ಹಿರಿಯ ಅಧಿಕಾರಿಗಳ ವಿರುದ್ದ ಸರ್ಕಾರ ತೆಗೆದುಕೊಂಡಿರುವ ಕ್ರಮಗಳೇನು? 


